ಕರ್ನಾಟಿಕ ವಿಧಾನ ಹರಿಷತು 


ಮಾನ್ಯ ಸದಸ್ಯರ ಹೆಸರು ಶ್ರೀ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: | 50 


ಎನ್‌.ರವಿಕುಮಾರ್‌ (ವಿಧಾನ ಸಬಾ ಕ್ಲೇತು) 


ಉತರಿಸಬೇಕಾದ ದಿನಾಂಕ 


15.02.2022 


ಉತ್ತರಿಸಬೇಕಾದ ಸಚಿವರು 


ವಸತಿ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ಸಚಿವರು 


ಪ್ರ ಪ್ಲೆ 


ಉತ್ತರ 


ಕಳೆದ 3 ವರ್ಷಗಳಲ್ಲಿ ನಗರ ಪ್ರದೇಶದ 
ಕೊಳಗೇರಿಗಳಿಗೆ ಕುಡಿಯುವ ನೀರು 


ರಾಜ್ಯ ಸರ್ಕಾರವು ಆಯವ್ಯಯದಲ್ಲಿ ಕೊಳಗೇರಿ 
ಸುಧಾರಣೆ ಯೋಜನೆಯಡಿ. ಮಂಜೂರು ಮಾಡುವ |: 
ಅಸುದಾನಕ್ಕಮುಗುಣಪಾಗಿ ಕೊಳಗೇರಿ ಪ್ರದೇಶಗಳಿಗೆ ರಸ್ತೆ, 
ಚರಂಡಿ, ನೀರಿನ ಸೌಲಭ್ಯ, ಬೀದಿ ದೀಪ, ಒಳಚರಂಡಿ, 
ಸಾಮೂಹಿಕ ಶೌಚಾಲಯ, ಅಂಗನವಾಡಿ ಮುಂತಾದ 


ಸೌಲಭ್ಯ ಒದಗಿಸಲು ಸರ್ಕಾರ 
ಕೈಗೊಂಡ ಕ್ರಮಗಳೇನು; 


ಮೂಲಭೂತ ಸೌಲಭ್ಯ ಒದಗಿಸುವ ಕಾಮಗಾರಿಗಳಿಗೆ 
ಕ್ರಿಯಾ ಯೋಜನೆ ತಯಾರಿಸಿ, ಸದರಿ ಕ್ರಿಯಾ ಯೋಜನೆಗೆ 
ಸರ್ಕಾರದ ಆಡಳಿತಾತ್ಮಕ ಮಂಜೂರಾತಿ ಪಡೆದು 
ಒದಗಿಸಲಾಗುತ್ತಿದೆ. 


ಕಳೆದ 3 ವರ್ಷಗಳಲ್ಲಿ ನಗರ ಪ್ರದೇಶದ 
ಕೊಳಗೇರಿಗಳಲ್ಲಿನ ಮನೆಗಳಿಗೆ ನಲ್ಲಿ 
ಮೂಲಕೆ ಕುಡಿಯುವ, ನೀರು 
ಸರಬರಾಜು ಮಾಡಲು ಎಷ್ಟು 
ಮೊತ್ತವನ್ನು ವೆಚ್ಚ ಮಾಡಲಾಗಿಬೆ; 
(ಜಿಲ್ಲಾವಾರು ಮಾಹಿತಿ ನೀಡುವುದು) 


ಕಳೆದ ಮೂರು ಪರ್ಷಗಳಿಂದ ಕರ್ನಾಟಿಕ 
ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ 
ರಾಜ್ಯಾದ್ಯಂತ ಇರುವ ಕೊಳಗೇರಿ. ನಿವಾಸಿಗಳಿಗೆ ನೀರಿನ 
ಸೌಲಭ್ಯ ಒದಗಿಸಲು ರೂ72645 ಲಕ್ಷಗಳ ವೆಚ್ಚ 
ಮಾಡಲಾಗಿರುತ್ತದೆ. ವಿಭಾಗವಾರು ಮಾಹಿತಿಯನ್ನು 
ಅನುಬಂಧದಲ್ಲಿ ಒದಗಿಸಲಾಗಿದೆ. 


ಇ) 


ಅಶುದ್ದ ನೀರನ್ನು ಕೊಳಗೇರಿಯಲ್ಲಿನ 
ನಿವಾಸಿಗಳು ಬಳಸುತ್ತಿರುವುದರಿಂದ 
ಅವರ ಆರೋಗ್ಯದ ಮೇಲಾಗುವ 
ಪರಿಣಾಮಗಳಿಗೆ ಯಾರನ್ನು 
ಹೊಣೆಗಾರರನ್ನಾಗಿ ಮಾಡಲಾಗಿದೆ. ಈ 
ಕುರಿತು ಸರ್ಕಾರದ ನಿಲುವೇನು? 


ಈ ಕುರಿತು ಕರ್ನಾಟಕ ಕೊಳಗೇರಿ ಅಬಿವೃದ್ದಿ 
ಮಂಡಳಿಯಲ್ಲಿ ಯಾವುದೇ ವರದಿಯಾಗಿರುವುದಿಲ್ಲ. 


ಸಂಖ್ಯೆ 4 


ವಇ 21 ಐಸ್‌ಬಿಎಂ 2022 


Ee ಸ 


(ಎವಿ. ಸೋಮಣ್ಣ) 
ವಸತಿ ಮತ್ತು ಮೂಲಸೌಲಭ್ಯ 
ಅಭಿವೃದ್ಧಿ ಸಚಿವರು 


| -ಔೈಸುಖಂದ 


ವಿಭಾಗ 


ೂತ್ತರೊ. ಲಕ್ಷಗಳಲ್ಲಿ” 


ETO TT 00 


ನ್‌ ವಧಾಗ ನಂಗಡ 74276 26S 00 
2 ನಂಸ್‌ವಿಜಾಗು ಬೆಂಗಳೊರು SENT 3658 250ರ” 


`7Tನಂ 3ನ `ನಜಾಗ, `ಚೆಂಗಳೊರು 


14.00 


ನಂಗ್‌ ವಿಧಾಗ ಮೈಸೊರು” 


00.00 


ನಂTನೇ'ವಭಾಗ, ಮೈಸೂರು 


§ ಶಿವಮೊಗ್ಗ ವಿಭಾಗ f 


7 ದಾರವಾಡ ವಿಭಾಗ” 


00.00 


00.00 


00.00 


7 ಚಳಗಾವಿ'ವಭಧಾಗ" 


00 


30.00 


6 § EO m0 
i § ICTS 150.10 


